ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


|: | ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 1494 


ಉತ್ತರಿಸಬೇಕಾದ ದಿನಾಂಕ 


:| 24.09.2021 


:| ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಉತ್ತರಿಸಬೇಕಾದ ಸಚಿವರು 


ಶಸ/ೂ. ಪ್ರಶ್ನೆ 


ಉತ್ತರ 


(ಅ) ಮಂಡ್ಯ "ತಾಲ್ಲೂಕು ಕೊತ್ತತ್ತಿ 
ಹೋಬಳಿ, ಸುಂಡಹಳ್ಳಿ ಗ್ರಾಮದ 
ಸರ್ವೆ ನಂ.89 ರಲ್ಲಿ ಡಿಸೆಂಬರ್‌ 1993 


ರ ಅವಧಿಯಲ್ಲಿ ಆಶ್ರಯ 


ಯೋಜನೆಯಡಿ : ಉಚಿತವಾಗಿ 
ನಿವೇಶನಗಳನ್ನು; ಹಂಚಿಕೆ 
ಮಾಡಲಾಗಿದೆಯೇ ; 


— 


ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು. 
ಜಿಲ್ಲಾ ಪಂಚಾಯಿತಿ, ಮಂಡ್ಯ ಇವರಿಂದ ಪಡೆದ 
ಮಾಹಿತಿ ಪ್ರಕಾರ ಮಂಡ್ಯ ತಾಲ್ಲೂಕು ಕೊತ್ತತ್ತಿ 
ಹೋಬಳಿ, ಸುಂಡಹಳ್ಳಿ ಗ್ರಾಮದ ಸರ್ವೆ ನಂ.89 
ರಲ್ಲಿ 1993 ನೇ ಸಾಲಿನಲ್ಲಿ ಅಶ್ರಯ 
ಯೋಜನೆಯಡಿ ಒಟ್ಟು 42 ಫಲಾನುಭವಿಗಳಿಗೆ 


(ಆ) | ಹಾಗಿದ್ದಲ್ಲಿ, ಸದರಿ ಸರ್ವೆ ನಂಬರ್‌ನಲ್ಲಿ 
ಎಷ್ಟು ನಿವೇಶನಗಳನ್ನು ಎಷ್ಟು ಮಂದಿ 
ಫಲಾನುಭವಿಗಳಿಗೆ ಹಂಚಿಕೆ 
ಮಾಡಲಾಗಿದೆ; (ಫಲಾನುಭವಿಗಳ 
ವಿವರ ಹಾಗೂ ನಿವೇಶನಗಳ ಅಳತೆ 
ಮತ್ತು ಸಂಖ್ಯೆಗಳ ಪೂರ್ಣ 
ವಿವರಗಳನ್ನು ಒದಗಿಸುವುದು) 


ನಿವೇಶನ ಹಂಚಿಕೆ ಮಾಡಲಾಗಿದೆ. 
'ಪಂಚಾಯಿತಿ ` ಅಭಿವೃದ್ಧಿ ಅಧಿಕಾರಿಗಳು 
ದೃಢೀಕರಿಸಿ ನೀಡಿರುವ 42 ಫಲಾನುಭವಿಗಳ 
ಪಟ್ಟಿಯನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಸರ್ಕಾರದ ಮಾರ್ಗಸೂಚಿಯಸ್ವಯ 
ನಿವೇಶನ ಹೊಂದಿಲ್ಲದ ಕುಟುಂಬಗಳಿಗೆ 


(ಇ) | ಸದರಿ ನಿವೇಶನಗಳನ್ನು ಹಂಚಿಕೆ 
| ಮಾಡುವಾಗ ಯಾವ 
ಮಾನದಂಡಗಳನ್ನು 
ಅನುಸರಿಸಲಾಗಿದೆ ; (ವಿವರಗಳನ್ನು 
ನೀಡುವುದು) 


ನಿವೇಶನ  ನೀಡಬೇಕಾಗಿದ್ದು ಅದರಂತೆ 
ತಹಶೀಲ್ದಾರ್‌, ಮಂಡ್ಯ ತಾಲ್ಲೂಕು ಇವರಿಂದ 
ನಿವೇಶನ ಹಂಚಿಕೆ ಮಾಡಲಾಗಿದೆ. 


B, ಸಂ] ಪ್ರಶ್ನೆ ಉತ್ತರ 
(ಈ) | ಷರತ್ತುಗಳನ್ನು ಉಲ್ಲಂಘಿಸಿದ ಎಷ್ಟು 
'ಮಂದಿ ಫಲಾನುಭವಿಗಳ ವಿರುದ್ಧ | ಸದರಿ ಸರ್ವೆ ನಂ. 89 ರಲ್ಲಿ ನಿವೇಶನ 
ಯಾವ ಕ್ರಮಗಳನ್ನು | ಪಡೆದಿರುವ ಒಟ್ಟು 42 ಫಲಾನುಭವಿಗಳ 
ತೆಗೆದುಕೊಳ್ಳಲಾಗಿದೆ ; (ವಿವರಗಳನ್ನು | ಪೈಕಿ 41 ಫಲಾನುಭವಿಗಳು ಕಟ್ಟಡ 
ನೀಡುವುದು) ನಿರ್ಮಿಸಿರುವುದಿಲ್ಲ. 01 ಫಲಾನುಭವಿ ಮಾತ್ರ 
rl ಪರಭಾರೆ ನಿರ್ಬಂಧ ಅವಧಿ ಮುಗಿದ ಸಂತರ 
SS TE 
ನಿವೇಶನಗಳ ಪೈಕಿ: ನಷ್ಟು: ಮಂದಿ! ಷ್ಟ ಪಡದು ಗ" ಅಂಪಾಯನಿ 
ಫಗ ಹಾಗೂ | ವಾನಿಗೆ ಪಡೆಯದೇ ಕಟ್ಟಡ 
ಸತರ ಘನಿನಾನಗಿ ಪರಮ ತಾರನಾಳ 
ಶಣ್ಬರಗಳನ್ನು ನಿರ್ಮಿನಿದ್ದಾರೆ ನೀಡಲಾಗಿದ್ದು, ಪಂಚಾಯತ್‌ ರಾಜ್‌ 
i ಅಧಿನಿಯಮ 2986 ರನ್ವಯ ಕ್ರಮ 
(ಊ)! ಯಾವ ಕಾಲಮಿತಿಯಲ್ಲಿ ಅನಧಿಕೃತ | ವಹಿಸಲಾಗುತ್ತದೆ. 
ಕಟ್ಟಡಗಳನ್ನು 
ತೆರವುಗೊಳಿಸಲಾಗುವುದು ? 
ಸಂಖ್ಯೆ :ವಇ 360 ಹೆಚ್‌ಎಎಂ 2021 
SN 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 


ಅಭಿವೃದ್ಧಿ ಸಚಿವರು 
[ 


@ ಮಂಡ್ಯ ತಾಲ್ದೂತು, ಕೊತ್ತತ್ತಿ ಹೋಬಳಿ, ಸುಂಡಹಳ್ಳಿ ಸರ್ವೆ ನಂ.89ರಲ್ಲಿ 1993ರ ಅವಧಿಯಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಉಚಿತ ನಿವೇಶನ ಹಂಚಿಕೆ 
ಮಾಡಿರುವ ಪಲಾನುಭವಿಗಳ ವಿವರ 


ವಿಸೀ 
fe 


ಖಾತಾ'ನಂ. 

ಮತು ಸೈಟ್‌ ಕೈಗೊಂಡ ಕ್ರಮ 
nr Ss ಲ ಖ್‌ 
"ಮಂ. 


ಅಕ್ರಮ ಕಟ್ಟಡ 
ನಿರ್ಮಿಸಿರುವ 


ನಿವೇಶನ ಹಂಚಿಕೆ 
ಮಾಡಿರುವ ವರ್ಷ 


3A 
312/122 

314/714/4 § 
315/315/5 
316/316/6 
38a 
319/319/9 
320/3200 
322/322/12 


323/323/13 
324/324/14 


326/3266 


40 ETT 


30] 
59330 40 "328/2818 
30 


ಶಿವಮಲ್ಲಯ್ಯ ಬಿನ್‌ ಕಾಳಯ್ಯ ' 1993 40 , 329/3299 
20 ಚನ್ನಮ್ಮ ಉಣ ಚಿಕ್ಕತಾಯಮ್ಮ ಕೋಂ ಚನ್ನಯ್ಯ 1993 30 40 330 /330/20 
22|ಬಿ.ಕೆ.ರಾಜರಾವ್‌ ಬಿನ್‌ ಕೃಷ್ಣಾಜಿರಾವ್‌ C .332/332/22 
23|ಮಾಯಿಗಯ್ಯ ಬಿನ್‌ ಮಾಯಿಗಯ್ದ 333/333/23 
24|ಜಯಮ ಕೋಂ ವಾಗರಾಜು 5334 034/24 
[ee SE . ನ 
25|ಪುಟ್ಟಸ್ತಾಮಿ ಬಿನ್‌ ಹೊಬ್ಬಯ್ಯ 335/335/25 
26|ವೆಂಕಟೇಶ ಬಿನ್‌ ನಿಂಗಶೆಟ್ಟಿ ಸಿದ್ದಮ್ಮ :336/336/26 
Ll Ke + : 
27|ಸರ್ವರ್‌ ಖಾನ್‌ ಜಿವ್‌ ಅಮೀರ್‌ ಖಾವ್‌ N 337/337/27 
28 ಸುಬಮಣಿ ಬಿನ್‌ ರಾಮಯ್ಯ  338/A38/28 
29|ಕೃಷ್ಣ ಬಿನ್‌ ಮುಟ್ಬಶೆಚ್ಚಿ 339/339/29 
30 ಪೆಂಕಟೇಪ್‌ ಬಿನ್‌ ಪುಟ್ಟಪ್ಪ 340/340 30 
31|ಎಸ್‌ ಪೆಲಕಟೇಶ್‌ ಬನ್‌ ಶೀನಿವಾಸ 341/3413 
32|ಶೀವಿವಾಸ ಬಿನ ಕರೀ ಔಡ . 342/342/32 


| 3 |ದೌಡಮ್ಮ ಕೋಂ ಬೆಟ್ಟಯ್ಯ 1993 30[_ 0) | 34434404 

| 35|ಪುಟ್ಟಮಾದಮ್ಮ ಕೋಂ ಈರಯ್ಯ . 1993 sj) 40 | 3457455 

| 36/ಗೋಪಾಲ ಬಿನ್‌ ಮರಿಯಪ್ರ 1993 30 40 || 3463466 
ಯೆ 


37|ನಾಗಯ್ಕೆ ಬಿನ್‌ ಕೆಂಪಯ್ಯ 1993 30 0 | .347/347/37 
[33[ನಣ್ಣಾ ನಿಂಗಮ್ಮ ಕೋಂ ವೆಂಕಟಾಚಲಯ್ಯ 3 30 a0] 348 048/38 
39|ವನಜಾಕ್ಷಿ ಕೋಂ ಕರಿಯಯ್ಯ 1993 30 10) | 3490499 


ಈ ಮೇಲ್ಕಂಡ ನಿವೇಶನಗಳನ್ನು ಮಾನ್ಯ ತಹಶೀಲ್ದಾರ್‌ ಮಂಡ್ಕರವರು ದಿನಾಂಕ: 14-12-1993ರಲ್ಲಿ ಹಂಚಿಕೆ ಮಾಡಿರುತಾರೆ: ಇದಕ್ಕೆ ಸಂಬಂಧಪಟ್ಟ 
ಪಾಲಾನುಭವಿಗಳ ಪಟ್ಟಿ ತಹಶೀಲ್ದಾರ್‌ ಕಛೇರಿಯಲ್ಲಿ ಇರುತ್ತದೆ. '' ರ 


ಹ 
೩ ಮ. 
ಸ 


A 


